ಕರ್ನಾಟಕ ವಿಧಾನಸಭೆ 


ಹದಿಮೂರನೇ ವಿಧಾನಸಭೆ 
(ಹದಿನಾರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾಂಕ 11ನೇ ಫೆಬ್ರವರಿ, 2೦13 
(ಸಮಯ: ಬೆಳಗ್ಗೆ 1.೦೦ ಗೆಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಮೂರನೇ ಪಟ್ಟ 


ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಮೂರನೇ ಪಟ್ಟ 


2. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


"2೦13ರ ಫೆಬ್ರವರಿ 4ರಂದು ವಿಧಾನಮಂಡಲದ ಉಭಯ ಸದನಗಳ 

ದಸ್ಯರನ್ನುದ್ದೆ ಧೇಶಿಸಿ ದಯಪಾಅಸಿದ ಭಾಷಣಕ್ಕಾಗಿ ಈ ಅಧಿವೇಶನದ ಸೇರಿರುವ 
MEL ಸದಸ ಸ್ಯರಾದ ನಾವು ಘನತೆವೆತ್ತ ರಾಜ್ಯಪಾಲರಿಗೆ 
ಕೃತಜ್ಞತಾಪೂರ್ವಕವಾದ ವ೦ದನೆಗಳನ್ನು ಸಮರ್ಪಿಸಲು ಅಪ್ಪಣೆ 
ಕೋರುತ್ತೇವೆ” ಎಂದು ಶ್ರೀ ವೀರಣ್ಣ ಚೂ ಅವರು 2೦13ರ ಫೆಬ್ರವರಿ 5ರಂದು 
ಸೂಚಿಸಿದ ಪ್ರಸ್ತಾವದ ಮೇಲೆ ಮುಂದುವರೆದ ಚರ್ಚೆ ಹಾಗೂ ಸರ್ಕಾರದ. ಉತ್ತರ. 


3. ವಿತ್ತೀಯ ಕಾರ್ಯಕಲಾಪಗಳು 


“2೦13-14ನೇ ಸಾಅನ ಆಯವ್ಯಯ ಅಂದಾಜುಗಳ ಮೇಲೆ ಸಾಮಾನ್ಯ ಚರ್ಚೆ” 


4. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲ ಶಿಕ್ಷಣ ಯೋಜನೆಯು ಸಮರ್ಪಕವಾಗಿ 
ಜಾರಿಯಾಗದೇ ಇರುವುದರಿಂದ ಗ್ರಾಮೀಣ ಪ್ರದೇಶದಲ್ಲರುವ ವಿದ್ಯಾರ್ಥಿಗಳು 
ಕಂಪ್ಯೂಟರ್‌ ಶಿಕ್ಷಣದಿಂದ ವಂಚಿತರಾಗುತ್ತಿರುವ ಹಾಗೂ ಕಂಪ್ಯೂಟರ್‌ ಶಿಕ್ಷಕರಿಗೆ 
ನೀಡುತ್ತಿರುವ ಮಾಸಿಕ ವೇತನವನ್ನು ಹೆಚ್ಚಿಸುವ ಬಗ್ಗೆ ಮಾನ್ಯ ಪ ಪ್ರಾಥಮಿಕ "ಮತ್ತು 
ಪ್ರೌಢಶಿಕ್ಷಣ ಸಚಿವರ ಗಮನ ಟು ಜಾ 

ಪ.ತಿ.ನೋ 


ತ್ರ 


2. ಶ್ರೀ ಹೆಚ್‌.ಕೆ. ಕುಮಾರ್‌ಸ್ಟಾಮಿ ಅವರು ರಾಜ್ಯದಲ್ಲಿ ಅಡಿಗೆ ಅನಿಲ ಸಂಪರ್ಕ 
ಹೊಂದಿರುವ ಗ್ರಾಹಕರಿಗೂ ಸೀಮೆ ಎಣ್ಣೆ ವಿತರಿಸುವ ಬಗ್ಗೆ ಮಾನ್ಯ ಆಹಾರ ಮತ್ತು 
ನಾಗರೀಕ ಸರಬರಾಜು ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಎನ್‌.ಸಂಪಂಗಿ ಅವರು ಬಾಗೇಪಲ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 
ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಲುಂದ ರೈತರಿಗೆ ಭೂಸ್ವಾಧೀನಕ್ಕಾಗಿ 
ಪರಿಹಾರಧನ ನೀಡದಿರುವ ಬಗ್ಗೆ ಹಾಗೂ ಕೈಗಾರಿಕೆಯ ಪ್ಲಾಟ್‌ಗಳನ್ನು ಅಭಿವೃದ್ಧಿಪಡಿಸಿ 
ಹ೦ಚಿಕೆ ಮಾಡಿಲ್ಲದಿರುವ ಬಗ್ಗೆ. ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕಾ 
ಸಚಿವರ ಗಮನ ಸೆಳೆಯುವುದು. 


4. ಡಾ। ಸಾರ್ವಭೌಮ ಬಗಅ ಅವರು ಇಂಡಿ ನಗರದಲ್ಲ ಕಟ್ಟಲಾಗುತ್ತಿರುವ 
ಬಸ್‌ಸ್ಟ್ಯಾಂಡ್‌ ಕಟ್ಟಡ ನಿರ್ಮಾಣ ಕಾರ್ಯ ವಿಳ೦ಬವಾಗುತ್ತಿರುವ ಬಗ್ಗೆ ಮತ್ತು 
ಅಗ್ನಿಶಾಮಕ ದಳದ ಕಟ್ಟಡದ ಕಳೆಪೆ ಕಾಮಗಾರಿಯ ಬಗ್ಗೆ ಮಾನ್ಯ ಮಾನ್ಯ ಉಪ 
ಮುಖ್ಯಮಂತ್ರಿ (ಸಾರಿಗೆ ಮತ್ತು ಗೃಹ ಸಚಿವರಿಯವರ ಗಮನ ಸೆಳೆಯುವುದು. 


೮. ಶ್ರೀ ಯು.ಟ.ಖಾದರ್‌ ಅವರು 2೦1೦ನೇ ಇಸವಿಯಲ್ಲ ನಡೆದ ಉಳ್ಳಾಲ್‌ ಸಯ್ಯದ್‌ 
ಮದನಿ ದರ್ಗಾ “ಉರುಸ್‌” ಸಮಾರಂಭಕ್ಕೆ. ಸರ್ಕಾರದಿಂದ ಮಂಜೂರಾದ 
ಅನುದಾನದ ಬಾಕಿ ಹಣವನ್ನು ಜಡುಗಡೆ ಮಾಡುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


6. ಶ್ರೀ ವೆಂಕಟರಾವ್‌ ನಾಡಗೌಡ ಅವರು ಸಿಂಧನೂರು ನಗರದಲ್ಲಿನ ಚರಂಡಿ 
ನಿರ್ಮಾಣ ಹಾಗೂ ರಸ್ತೆ ಅಗಲೀಕರಣದ ಕಾಮಗಾರಿಗೆ ಮಂಜೂರಾದ 
ಅನುದಾನವನ್ನು ಬಡುಗಡೆ ಮಾಡದಿರುವ ಬಗ್ಗೆ ಮಾನ್ಯ ಪೌರಾಡಳತ ಸಚಿವರ ಗಮನ 
ಸೆಳೆಯವುದು. 


7. ಶ್ರೀ ಟ.ಬ. ಜಯಚಂದ್ರ ಅವರು ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 
ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಅಡಿ 
ಕಾಯ£ನಿರ್ವಹಿಸುತ್ತಿರುವ ಎನ್‌.ಆರ್‌.ಎಚ್‌.ಎಂ.. ಆಯುಷ್‌ ವೈದ್ಯರುಗಳನ್ನು 
ಖಾಯಂಗೊಳಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ 
ಗಮನ ಸೆಳೆಯವುದು. 


8. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ಸರ್ಕಾರವು ಸಾರಾಯಿ ನಿಷೇಧ ಮಾಡಿದ್ದರಿಂದ 
ಸಾರಾಯಿ ಮಾರಾಟಗಾರರಿಗೆ ನೀಡಿದ್ದ ಸಾಲದ ಹಣವನ್ನು ಮನ್ನಾ ಮಾಡುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯವುದು. 


೨. ಡಾ ಶರಣ ಪ್ರಕಾಶ್‌ ಆರ್‌. ಪಾಟೀಲ್‌ ಅವರು 2೦1೦-11ನೇ ಸಾಅನ 
ಆಯವ್ಯಯದಲ್ಲಿ ಪ್ರಸ್ನಾಪಿಸಿದ೦ಂತೆ ವಿದ್ಯಾರ್ಥಿಗಳು ಉನ್ನತ ವ್ಯಾಸ೦ಗಕ್ಕಾಗಿ 
ಬ್ಯಾಂಕಿನಿಂದ ಪಡೆದ ಶೈಕ್ಷಣಿಕ ಸಾಲದ ಮೇಅನ ಬಡ್ಡಿಯನ್ನು ಮನ್ನಾ ಮಾಡುವ ಬಗ್ಗೆ 
ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆಯವುದು. 


ಪು.ತಿ.ನೋ 


ಹ 


1೦. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆ ಸಕಲೇಶಪುರ ತಾಲ್ಲೂಕು 
ಸೇರಿದಂತೆ ಕೊಡಗು ಚಿಕ್ಕಮಗಳೂರು, ಶಿವಮೊಗ್ಗ ಜಲ್ಲೆಗಳಲ್ಲ ಏಲಕ್ಕಿ ಬೆಳೆಗಳಗೆ 
ತಗಅರುವ ಕೊಕ್ಕೆ ಕಂದು ರೋಗದಿಂದ ಕೋಟ್ಯಾಂತರ ರೂ ಬೆಲೆ ಬೆಳೆ 
ನಾಶವಾಗಿದ್ದರಿಂದ ಸಾಲ ಮನ್ನಾ ಮಾಡುವ ಬಗ್ಗೆ ಮುಖ್ಯಮಂತ್ರಿಯವರ ಗಮನ 
ಸೆಳೆಯವುದು. 


1. ಶ್ರೀ ಟ.ಬ. ಜಯಚಂದ್ರ ಅವರು ಇತ್ತೀಚಿಗೆ ರಾಜ್ಯದಲ್ಲಿ ಮಹಿಳೆಯರ ಮೇಅನ 
ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಮಹಿಳೆಯರು ಅಭದ್ರತೆಯುಂದ 
ಭಯಭೀತರಾಗಿರುವುದರಿಂದ ಈ ಕುರಿತು ತುರ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ 
ಉಪ ಮುಖ್ಯಮಂತ್ರಿ (ಸಾರಿಗೆ ಮತ್ತು ಗೃಹ ಸಚವರ)ಯವರ ಗಮನ ಸೆಳೆಯುವುದು. 


12. ಶ್ರೀ ಸೈಯದ್‌ ಯಾಸೀನ್‌ ಅವರು ಅಲ್ಲಾ ಆಡಳತ ಭವನದ (ಜಲ್ಲಾ ಕಛೇರಿ 
ಸ೦ಕೀರ್ಣ)ನಿರ್ಮಾಣಕ್ಕಾಗಿ ಅಗತ್ಯವಾಗಿರುವ ಭೂ ಹಂಚಿಕೆ ಮಾಡುವ ಬಗ್ಗೆ ಮಾನ್ಯ 
ಉಪ ಮುಖ್ಯಮಂತ್ರಿ (ಕಂದಾಯ, ಗ್ರಾಮೀಣಾಭವೃದ್ಧಿ ಮತ್ತು ಜರ ಯತಾ 
ರಾಜ್‌)ಯವರ ಗಮನ ಸೆಳೆಯುವುದು. 


13. ಶ್ರೀ ಪ್ರಕಾಶ್‌ ಬಾಬಣ್ಣ ಹುಕ್ಕೇರಿ ಅವರು ಬೆಳಗಾವಿ ಜಲ್ಲೆ ಚಕ್ಕೋಡಿ ದೂಧಗಂಗಾ 
ಕೃಷ್ಣಾ ಸಹಕಾರಿ ಸಕ್ಕರೆ ತಾಟು ಕೃಷಿ ಅಭಿವೃದ್ಧಿ. ಯೋಜನೆಯಡಿ 
ನೀಡಲಾಗಿದ್ದ ಸಾಲವನ್ನು ಕೇಂದ್ರ ಸರ್ಕಾರ ವಿಧರ್ಭ ಪ ಪ್ಯಾಕೇಜ್‌' ಫೋಷಣೆ ಮಾಡಿ 
ಮನ್ನಾ ಮಾಡಿದ್ದು, ಪ ಪಡೆದ. ರೈತರುಗಳಗೆ ಬ್ಯಾಂಕುಗಳು ಯಾವುದೇ ತರಹದ 
ಲೆಕ್ಟ ಪತ್ರಗಳನ್ನು ತೋರಿಸದೇ ಅವ್ಯವಹಾರವಾಗಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ 
ಗಮನ ಸೆಳೆಯವುದು. 


5. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು ವಿಷಯದ 


ಬಗ್ಗೆ ಅಲ್ಲ ಕಾಲಾವಧಿ ಚರ್ಚೆ 
೧ ಬ 


1. ಶ್ರೀಯುತರುಗಳಾದ ಶ್ರೀಕಾಂತ ಕುಲಕರ್ಣಿ, ಡಾ। ಸಾರ್ವಭೌಮ ಬಗಲ ಮತ್ತು 
ಶಿವರಾಜ್‌ ಎಸ್‌. ತಂಗಡಗಿ ಇವರುಗಳು ಮಹಾರಾಷ್ಟ್ರ ರಾಜ್ಯದಿಂದ ಕೃಷ್ಣ ಹಾಗೂ 
ಭೀಮಾ ನದಿಗಳಗೆ ನೀರನ್ನು ಬಡಿಸುವ ಕುರಿತು ನೀಡಿರುವ ಸೂಚನೆಯ ವಗ್ಗ ಚರ್ಚೆ. 


2. ಶ್ರೀಯುತರುಗಳಾದ ಡಾ ಸೌರ್ವಭೌಮ ಬಗಲ, ಎನ್‌. ದ್ದ ಶಿವರಾಜ್‌ 
ತಂಗಡಗಿ, ಗೂಳಹಟ್ಟ ಶೇಖರ್‌ ಹಾಗೂ ಇತರರು ರಾಜ್ಯದ ಪರಿಶಿಷ್ಟ ಜಾ ತಿ, ಪರಿಶಿಷ್ಟ 
ಪಂಗಡ ಮತ್ತು ಹಂದುಕದ ವರ್ಗಗಳ ವಸತಿ ನಿಲಯಗಳಲ್ಲಿ ಮೂಲಭೂತ ಸ 
ಕೊರತೆ ಮತ್ತು ಅಪೌಷ್ಟಿಕ ಆಹಾರ ಪೂರೈಕೆ ವಿಚಾರದಲ್ಲ ನೀಡಿರುವ ಸೂಚನೆಯ 
ಬಗ್ಗೆ ಚರ್ಚೆ. 

ಖು.ತಿ.ನೋ 


ಚು 


6. ಅರ್ಥ ಗಂಟಿ ಕಾಲಾವಧಿ ಚರ್ಚೆ 


ಶ್ರೀ ನರೇಂದ್ರಸ್ವಾಮಿ ಪಿ.ಎಂ, ಅವರು “ನಿರಂತರ ವಿದ್ಯುತ್‌ ಸರಬರಾಜು” ಮಾಡುವ 
ಬಗ್ಗೆ ದಿನಾಂಕ:೦7.೦2.೭2೦13ರಂದು ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ 2ನೇ 
ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ 28(172)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Ra) N 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(www.kar.nic.in/kla) 


